ಕರ್ನಾಟಿಕ ವಿಧಾನ ಪರಿಪತು 


ಸದಸ್ಯರ ಹೆಸರು 


ಶ್ರೀ ಎಂ.ಎ.ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


680 (788) 


ಉತ್ತರಿಸಬೇಕಾದ ದಿನಾಂಕ 


09.03.2021 


ಉತ್ತರಿಸಬೇಕಾದವರು 


ನಗರಾಭಿವೃದ್ಧಿ ಸಚಿವರು. 


ಪ್ರಶ್ನೆ 


'ಚನ್ನರಾಯಪಟ್ಟಣ 


ಪುರಸಭೆ 


| ವ್ಯಾಪ್ತಿಯಲ್ಲಿರುವ 


ಹಲವಾರು 
ಬಡಾವಣೆಗಳಲ್ಲಿ 


ಒಳಚರಂಡಿ ವ್ಯವಸ್ಥೆ 


ಮತ್ತು ರಸ್ತೆಗಳು ಇಲ್ಲದೆ 
ಸಾರ್ವಜನಿಕರು 
ತೊಂದರೆ 
ಅನುಭವಿಸುತಿರುವುದು 
ಸರ್ಕಾರದ ಗಮನಕ್ಕೆ 


ಬಂದಿದೆಯೇ; 


ಬಂದಿದೆ. . 


ಆ) 


| ಸಮಸ್ಯೆಗಳು 


ಬಂದಿದ್ದಲ್ಲಿ, 
ಯಾವ 
ಬಡಾವಣೆಗಳಲ್ಲಿ ಈ 
ಕಂಡು 
ಬಂದಿವೆ ಮತ್ತು. ಈ 
ಸಮಸ್ಯೆಗಳನ್ನು 


ನಿವಾರಿಸಲು ಸರ್ಕಾರ 


ಯಾವ 


| ಕೈಗೊಂಡಿರುವ 


ಕ್ರಮಗಳೇನು; 
(ವಾರ್ಡ್‌ 
ವಿವರ ನೀಡುವುದು) 


ವಾರು 


| ವೆಚ್ಚದಲ್ಲಿ ಮೊದಲನೇ 


ಚನ್ನರಾಯಪಟ್ಟಣ ಪುರಸಭೆ ವ್ಯಾಪ್ತಿಯಲ್ಲಿ 233 ವಾರ್ಡ್‌ ಗಳಿದ್ದು 
ಇವುಗಳಲ್ಲಿ ವಾರ್ಡ್‌ ಸಂಖ್ಯೆ 1 ರಿಂದ 6 (ಭಾಗಶಃ), 8 ರಿಂದ 13 (ಭಾಗಶ), 
16 (ಭಾಗಶಃ), 17 (ಭಾಗಶಃ), 19 (ಭಾಗಶಖ್ರಿ, 20 ರಿಂದ 23 (ಭಾಗಶ) | 
ಪ್ರದೇಶಗಳಿಗೆ ಒಳಚರಂಡಿ ವ್ಯವಸ್ಥೆ ಇರುವುದಿಲ್ಲ. ಒಳಚರಂಡಿ ಸಮಸ್ಯೆ 
ಇರುವ ವಾರ್ಡ್‌ ವಾರು ಬಡಾವಣೆಗಳ ವಿವರಗಳನ್ನು ' ಅನು ಬಂಧ-1 ರಲ್ಲಿ 
ನೀಡಲಾಗಿದೆ. 


ಚನ್ನರಾಯಪಟ್ಟಣಕೆ 1993 ರಲ್ಲಿ ರೂ.70.00 ಲಕ್ಷಗಳ ಅಂದಾಜು 
ಹಂತದ ಒಳಚರಂಡಿ ಯೋಜನೆಯಡಿಯಲ್ಲಿ 
16.8 ಕಿ.ಮೀ ಒಳಚರಂಡಿ ಕೊಳವೆ ಮಾರ್ಗಗಳನ್ನು ಮತ್ತು 3 ಎ೦.ಎಲ್‌.ಡಿ 
ಸಾಮರ್ಥ್ಯದ ಮಲೀನ ನೀರಿನ ಶುದ್ದೀಕರಣ ಘಟಕವನ್ನು 


pe 


'; ಪೂರ್ಣಗೊಳಿಸಲಾಗಿದೆ. 


2012 ರಲ್ಲಿ ರೂ.1124:00-ಲಕ್ಷಗಳೆ ಅಂದಾಜು ವೆಚ್ಚದಲ್ಲಿ ಎರಡನೇ ಹಂತದ 


| ಒಳಚರಂಡಿ ಯೋಜನೆಯಡಿಯಲ್ಲಿ 68 ಕಿ.ಮೀ ಒಳಚರಂಡಿ ಕೊಳವೆ 


ಮಾರ್ಗಗಳನ್ನು ಹಾಗೂ ಹಾಲಿ "ಇದ್ದ 3 ಎಂ.ಎಲ್‌.ಡಿ ಸಾಮರ್ಥ್ಯದ 
ಮಲೀನ ನೀರಿನ ಶುದ್ದೀಕರಣ ಘಟಕವನ್ನು ೩6 ಎಂಎಲ್‌ಡಿ ಸಾಮರ್ಥ್ಯಕ್ಕೆ 
ಹೆಚ್ಚಿಸಿ ಪೂರ್ಣಗೊಳಿಸಿ ಮುಂದಿನ ವಿರ್ವಹಣೆಗೆ ಪುರಸಭೆಗೆ 
ಹಸ್ತಾಂತರಿಸಲಾಗಿದೆ. 3 

ವಾರ್ಡ್‌ ಸಂಖ್ಯೆ 10 ರ (ಉದಯಗಿರಿ ಬಡಾವಣೆ) ಒಳಚರಂಡಿ: ವ್ಯವಸ್ಮೆಗಾಗಿ 
ರೂ43040 ಲಕ್ಷಗಳ ಅಂದಾಜು ಪಟ್ಟಿಗೆ ದಿನಾಂಕ 14022017 ರಂದು 


ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು, ತ್ಯಾಜ್ಯ ನೀರು ಸಂಸ್ಕರಣಾ 


ಘಟಕವನ್ನು ನಿರ್ಮಿಸಲು ಅವಶ್ಯವಿರುವ ಜಮೀನನ್ನು ಆಗಸ್ಟ್‌ 2019 ರಲ್ಲಿ 
ಪುರಸಭೆಯವರು ಹಸ್ತಾಂತರಿಸಿದ್ದು' ಕಾಮಗಾರಿಗೆ ಟೆಂಡರ್‌ ಆಹ್ವಾನಿಸಿ 
ಗುತ್ತಿಗೆದಾರರನ್ನು ಏಪ್ರಿಲ್‌-2020 ರಲ್ಲಿ ನೇಮಿಸಲಾಗಿದ್ದು, ಕಾಮಗಾರಿಗಳು 
ಪ್ರಗತಿಯಲ್ಲಿರುತದೆ. 


ರಸ್ತೆ: 


ಚನ್ನರಾಯಪಟ್ಟಣದ ವ್ಯಾಪ್ತಿಯಲ್ಲಿ ದುರಸ್ಥ್ಮಿಯಲ್ಲಿರುವ ರಸ್ತೆಗಳನ್ನು 
ಅಭಿವೃದ್ಧಿಪಡಿಸಲು ಹಂತ ಹಂತವಾಗಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಮತ್ತು 
ವಿವಿಧ ಬಡಾವಣೆಗಳಲ್ಲಿ | ದುರಸ್ಟಿಯಲ್ಲಿರುವ ರಸ್ತೆಗಳನ್ನು 
ಅಭಿವೃದ್ಧಿಪಡಿಸಲು ಚನ್ನರಾಯಪಟ್ಟಣ ಪುರಸಭೆಗೆ ಮುಂದಿನ ಸಾಲುಗಳಲ್ಲಿ 
ಬಿಡುಗಡೆಯಾಗುವ 15ನೇ ಹಣಕಾಸು ಆಯೋಗದ ಅನುದಾನ ಮತ್ತು 
ನಗರೋತ್ಥಾನ ' ಅನುದಾನದ ಲಭ್ಯತೆಗೆ : ಅನುಗುಣವಾಗಿ ಯೋಜನೆಯ 
ಮಾರ್ಗಸೂಚಿಯನ್ವಯ ಹಂತ ಹಂತವಾಗಿ ರಸ್ತೆಗಳ ಅಭಿವೃದ್ದಿ 
ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು. 


ಇ) 


ಕಳದ 2 ವರ್ಷಗಳಲ್ಲಿ 
ಚನ್ನರಾಯಪಟ್ಟಿಣ 
ಪುರಸಭೆ 
ಅಭಿವೃದ್ಧಿಗಾಗಿ 


ಸರ್ಕಾರದಿಂದ 


"| ಬಿಡುಗಡೆಯಾದ 


ಅನುದಾನವಮ್ಮು; ಈ 


ಅನುದಾನವನ್ನು 


ಚನ್ನರಾಯಪಟ್ಟಣ ಪುರಸಚಿಗ ತಳದ ಎರಡು ವರ್ಷಗಳಲ್ಲಿ ವವಧ 
ಅಭಿವೃದ್ದಿ ಕಾಮಗಾರಿಗಳಿಗಾಗಿ . 14ನೇ ಹಣಕಾಸು ಆಯೋಗದ 
ಅನುದಾನದಡಿ ಸರ್ಕಾರದಿಂದ ಬಿಡುಗಡೆ ಮಾಡಿರುವ ಅನುದಾನದ ವಿವರ 
ಕೆಳಗಿನಂತಿದೆ. 


ಬಿಡುಗಡೆ ಮೊತ್ತ 
3 ಯೋಜನೆಯ ವಿವರ ಸಾಲು (ರೂ.ಲಕ್ಷಗಳಲ್ಲಿ) 
4 | 14ನೇ ಹಣಕಾಸು ಆಯೋಗದ | 2018- 105.10 
ಸಾಮಾನ್ಯ ಮೂಲ ಅನುದಾನ. 19 g 
ಸನ್‌ ರ 2019- : 
ಗ 141.08 


ಯಾವ ಯಾವ 14ನೇ ಹಣಕಾಸು ಆಯೋಗದ 
2019-20ನೇ ಸಾಲಿನಲ್ಲಿ 
ಉದ್ದೇಶಗಳಿಗೆ |. 
ದ್ಮೇಶಗಳಿ ಬಿಡುಗಡೆಯಾದ 2017-18ನ್‌ | 2017 ೨883 
ಬಳಸಲಾಗಿದೆ; (ವಿವರ ಸಾಲಿನ. ಸಾಮಾನ್ಯ] 18 ‘ 
ಕಾರ್ಯನಿರ್ವಹಣಾ 
ನೀಡುವುದು) | ಅನುದಾನ. 

' 14ನೇ ಹಣಕಾಸು ಆಯೋಗದ ಅನುದಾನದಡಿ ಪಟ್ಟಿಣದ 
ಅವಶ್ಯಕತೆಗನುಗುಣವಾಗಿ ಹಾಗೂ ಅನುದಾನದ ಬಳಕೆಯ 
ಮಾರ್ಗಸೂಚಿಯಂತೆ ಈ ಕೆಳಕಂಡ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. 

1) ಕುಡಿಯುವ ನೀರಿನ ಕಾಮಗಾರಿಗಳು, 2) ಸಾಮೂಹಿಕ/ಸಾರ್ವಜವನಿಕ 
ಶೌಚಾಲಯ ಮತ್ತು ಸೆಷ್ಟೇಜ್‌ಗಳ ನಿರ್ವಹಣೆ, 3) ಒಳಚರಂಡಿ ವ್ಯವಸ್ಥೆ 
ಕಾಮಗಾರಿಗಳು, 4) ಘನತ್ಯಾಜ್ಯ ವಸ್ತು ನಿರ್ವಹಣೆ, 5) ಮಳೆ ವೀರು 
ಚರಂಡಿ ಕಾಮಗಾರಿಗಳು, 6) ಸಮುದಾಯ ಆಸಿಗಳ ನಿರ್ವಹಣೆ (ಪಾರ್ಕ್‌ 
ಒಳಗೊಂಡಂತೆ), 7) ರಸ್ತೆ ಮತ್ತು. ಪಾದಾಚಾರಿ ಮಾರ್ಗಗಳ ನಿರ್ವಹಣೆ, 
8) ವಿದ್ಯುತ ಬೀದಿ ದೀಪಗಳ ಅಳವಡಿಕೆ/ನಿರ್ವಹಣೆ /ವಿದ್ಯುತ್‌ 
ಉಳಿತಾಯದ : ಕ್ರಮಗಳು, 9) ಸ್ಮಶಾನ/ಚಿತಾಗಾರ ನಿರ್ವಹಣೆ 
ಕಾಮಗಾರಿಗಳು. 

ಈ) | ಚನ್ನರಾಯಪಟ್ಟಿಣ ನೀರು ಸರಬರಾಜು: 


ಪುರಸಭೆ ವ್ಯಾಪ್ತಿಯಲ್ಲಿ 
ಕಳೆದ 2 ವರ್ಷಗಳಲ್ಲಿ 
ಕೈಗೊಂಡಿರುವ 
ಕಾಮಗಾರಿಗಳು 
ಯಾವುವು; « ಈ 
ಕಾಮಗಾರಿಗಳ 
ಮೊತ್ತವೆಷ್ನು; 
ಕಾಮಗಾರಿಗಳನ್ನು 
ನಿರ್ವಹಿಸಿದ 
ಗುತ್ತಿಗೆದಾರರು 
ಯಾರು? 
(ಕಸಾಮಗಾರಿವಾರು 
ವಿವರ ನೀಡುವುದು) 


"ಕಾಮಗಾರಿಗೆ ರೂ.510.00 ಲಕ್ಷಗಳಿಗೆ ಮೆ 


ಚನ್ನರಾಯಪಟ್ಟಣಕೆ ರೂ.4272.00 ಲಕ್ಷಗಳ ಅಂದಾಜು ವೆಚ್ಚದಲ್ಲಿ 
ನೀರು ಸರಬರಾಜು ಅಭಿವೃದ್ದಿ ಮಾಡಲು ದಿನಾಂಕ:09.10.2012 ರಂದು 
ಆಡಳಿತಾತ್ಮಕ ನೀಡಲಾಗಿದ್ದು, ದಿನಾಂಕ:30.06.2015 ರಲ್ಲಿ ಕಾಮಗಾರಿ 


ಪ್ರಾರಂಭಿಸಿ ವಿತರಣಾ ಜಾಲವನ್ನು ಹೊರತುಪಡಿಸಿ, ಉಳಿದ 
ಕಾಮಗಾರಿಗಳನ್ನು ಏಪ್ರಿಲ್‌ 2017 ರಲ್ಲಿ ಚಾಲನೆಗೊಳಿಸಿ, ಮುಂದಿನ 


ನಿರ್ವಹಣೆಗಾಗಿ ಮೇ-2018 ರಂದು ಪುರಸಭೆಗೆ ಹಸ್ತಾಂತರಿಸಲಾಗಿದೆ. ಸದರಿ 
ಯೋಜನೆಯಡಿ, ಪುರಸಭೆಯ ವಾರ್ಡ್‌ ಸಂಖ್ಯೆ 7 ರಿಂದ 12 ವಾರ್ಡ್‌ ವರೆಗೆ 


ಪೂರ್ಣವಾಗಿ ವಿತರಣಾ ಜಾಲದ ಕೊಳವೆ ಮಾರ್ಗಗಳನ್ನು ಹಾಗೂ ಉಳಿದ 


ವಾರ್ಡ್‌ ಗಳಲ್ಲಿ' ಫೀಡರ್‌ : ಕೊಳವೆ ಮಾರ್ಗಗಳನ್ನು ಅಳವಡಿಸುವ 
ರಮೇಶ್‌ 
ಇಂಜಿನಿಯರ್ಸ್‌ ಮತ್ತು ಕಾಂಟ್ರಾಕ್ಟರ್ಸ, ತುಮಕೂರು ರವರಿಗೆ ದಿನಾಂಕ 
10.12.2018 ರಂದು ಗುತ್ತಿಗೆಯನ್ನು ನೀಡಲಾಗಿರುತ್ತದೆ. ಸದರಿ 
ಕಾಮಗಾರಿಯಡಿ . ಈವರೆಗೆ 35 ಕ.ಮೀ ನಷ್ಟು ವಿತರಣಾಜಾಲವನ್ನು 
ಅಳವಡಿಸಲಾಗಿರುತ್ತದೆ. 1.2 ಕಿಮೀ ಡಿ.ಐ ಕೊಳವೆ ಮಾರ್ಗ ಅಳವಡಿಸಲು 
ರಾಷ್ಟೀಯ ಹೆದ್ದಾರಿ ಇಲಾಖೆ ವತಿಯಿಂದ ಅನುಮತಿ ದೊರೆತಿರುವುದಿಲ್ಲ. 


ಬ೦.ಎನ್‌. 


“ಒಳಚರಂಡಿ: 


ವಾರ್ಡ್‌ ಸಂಖ್ಯೆ 10 ರ (ಉದಯಗಿರಿ ಬಡಾವಣೆ) ಒಳಚರಂಡಿ ವ್ಯವಸ್ಥೆಗಾಗಿ 
ರೂ.43040 ಲಕ್ಷಗಳ ಅಂದಾಜು ಪಟ್ಟಿಗೆ ದಿನಾಂಕ 14.02.2017 ರಂದು 
ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು, ತ್ಯಾಜ್ಯ ನೀರು ಸಂಸ್ಕರಣಾ 
ಘಟಕವನ್ನು ನಿರ್ಮಿಸಲು ಅವಶ್ಯವಿರುವ ಜಮೀನನ್ನು ಆಗಸ್ಟ್‌ 2019 ರಲ್ಲಿ 
ಪುರಸಭೆಯವರು ಹಸ್ತಾಂತರಿಸಿದ್ದು, ಕಾಮಗಾರಿಗೆ ಟೆಂಡರ್‌ ಆಹ್ವಾನಿಸಿ 
»| ಗುತ್ತಿಗೆದಾರರನ್ನು ಏಪ್ರಿಲ್‌-2020 ರಲ್ಲಿ" ನೇಮಿಸಲಾಗಿದ್ದು, ಕಾಮಗಾರಿಗಳು 
ಪುಗತಿಯಲ್ಲಿರುತ್ತದೆ. 

ಚನ್ನರಾಯಪಟ್ಟಣ ಪುರಸಭೆ ವ್ಯಾಪಿಯಲ್ಲಿ 14ನೇ ಹಣಕಾಸು ಆಯೋಗದ 
ಅನುದಾನದಡಿ ಕಳೆದ ಎರಡು ವರ್ಷಗಳಲ್ಲಿ ಕೈಗೊಂಡ ಕಾಮಗಾರಿವಾರು 
ವಿವರಗಳನ್ನು ಅನುಬಂದ-2 ರಲ್ಲಿ ನೀಡಲಾಗಿದೆ. 


ಸಂಖ್ಯೆ : ನಅಇ 54 ಯುಎಂಎಸ್‌ 2021 


ನಗರಾಭಿವೃದ್ಧಿ ಸಚಿವರು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 788 ಕ್ಕೆ ಅಸುಬಂಧ-1 


ಚನ್ನರಾಯಪಟ್ಟಣ ಪುರಸಭೆ ವ್ಯಾಪ್ತಿಯಲ್ಲಿ ಬಾಕಿ ಇರುವ ಒಳಚರಂಡಿ ವ್ಯವಸ್ಥೆಯ ವಿಷರಗಳು 


ಬಾಕಿ ಉಳಿದಿರುವ 
R ಒಳಚರಂಡಿ 
ಕ್ಯ ವಾರ್ಡ್‌ ಮತ್ತು ಬಡಾವಣೆಗಳ ವಿವರ ಕಾಮಗಾರಿಯ 
ಸಂ ತೆ 
ವಿವರ 
ಮೀಟರ್‌ಗಳಲ್ಲಿ 
1 |ವಾರ್ಡ್‌ ನಂ.01 ರ ಗದ್ದೇಬಿಂಡೇನಹಳ್ಳಿ ರಸ್ತೆ ತರಕಾರಿ ಕೃಷ್ಣರವರ ಮನೆ ರಸ್ತೆಯಿಂದ ಧನಲಕ್ಷ್ಮೀ ಥಿಯೇಟರ್‌ವರೆಗೆ,| ' EN 
ಮಿಲ್‌ : ಮಂಜುರವರ ಮನೆಯ ಹತ್ತಿರ, ಮಹಾಲಕ್ಷ್ಮೀ ಲೇಜೌಟ್‌ ಶ್ರೀರಾಮ ಬಡಾವಣೆ, ಮಾಜಿ ಶಾಸಕರು 
ಪುಟ್ಟೇಗೌಡರ ಮನೆಯವರೆಗೆ ಮಖಾನ್‌ ಗುರು ಹೊಂಡಾ ಸರ್ವೀಸ್‌ ಸೆಂಟರ್‌ನಿಂದ ಎಸ್‌.ಆರ್‌.ಎಸ್‌ ಲಾಡ್ಜ್‌ ವರೆಗೆ 
ವಸಂತ್‌ ಮನೆಯ ರೆಸ್ತೆ, ನಂಜುಂಡೇಗೌಡರ ಮನೆಯ ರಸ್ತೆ, ರಘ (ಡೈರಿ! ಮನೆ ಪಕ್ಕದ ರಸ್ತೆ, ಕೃಷ್ಣೇಗೌಡರ ಮನೆ ರಸ್ತೆ 
ಹಾಗೂ ತಮ ಣಗೌಡರ ಮನೆಯ ರಸ್ತೆಯಲ್ಲಿ 
2 |ವಾರ್ಡ್‌ ನಂ.05 0ರ ಎಡಿ ಕಾಲೋನಿ ಸರಿ ಪ್ರಾಥಮಿಕ ಕಾಶ ಮುಂಭಾಗ, ರಾಘವೇಂದ್ರ ಸೌಂಡ್‌ ಸಿಸ್ಟಂ]  1250ಮೀ 
ಮುಂಭಾಗ ನಾಯ್ದ ಮನೆ ಹಿಂಭಾಗ ಹಾಗೂ ಗಾಯತ್ರಿ ಬಡಾವಣೆ ಮಂಗಳಮ್ಮ ಮನೆ ಹತ್ತಿರ 
3 |ವಾರ್ಡ್‌ ನಂ.02 ಪ 05 ರ ಗಂಟಯ್ಯ ಲೇಜೌಟ್‌ ಆರ್‌ ಐ ಮೋಹನ್‌ ಮನೆ ಪಕ್ಕ ಡಿ ಕಾಳೇನಹಳ್ಳಿ ರಸ್ತೆ, ಕಲ್ಯಾಣ; 1000ಮಿೀ 
ನಗರ ಹಾಗೂ ರೈಲ್ವೆ ಟ್ರಾನ್ಸ್‌ ಪಕ್ಕದ ರಸ್ತೆ 
4 |ವಾರ್ಡ್‌ ನಂ.03 ರ ಗೊಲ್ಲರ ಬೀದಿಯಲ್ಲಿ 100 ಮೀ 
5 |ವಾರ್ಡ್‌ ನಂ.04 ರೆ ಕ್ರೈಸ್ಟ್‌ ದಿ ಕಿಂಗ್‌ ಕಾಲೇಟ್‌ನಿಂದ ಮಾರುತಿ ನಗರ, ಕೊಳದ ಬೀದಿಯಿಂದ ಗುಡಿಭಟ್ಟರ 350 ಮೀ 
ಮನೆಯವರೆಗೆ ಹಾಗೂ ರಾಮ್‌ರಾಪ್‌ ಅಂಗಡಿಯಿಂದ ಮದನ್‌ ಸಿಮೆಂಟ್‌ ಅಂಗಡಿ, ಅಗ್ರಹಾರ ಬೀದಿ ಬಿ.ಇ.ಒ ಕಛೇರಿ 
ಮುಂಭಾಗ. 
6 |ವಾರ್ಡ್‌ ನಂ.22 ರ ಪೌರಕಾರ್ಮಿಕರ ಕಾಲೋನಿ ಶ್ರೀ ದೊಡ್ಡಮ್ಮದೇವಸ್ಥಾನದ ಹತ್ತಿರ ಮಂಜಮ್ಮನವರ ಮನೆ 100 ಮೀ 
5 ಕದಂ ರ ಮಂಜುನಾಥ ಗ್ಯಾನ್‌ ಪಕ್ಕ ಸಡಕ್ಕವ್‌ ಪಾರ ಕಾಕದ್ದಾನ ಪಾಳ ತಾಣದ ಇ ಪನಹಂದ ನರಿಮಾ 
.  |ಮಂಡಿ ಹಳ್ಳದವರೆಗೆ, ಲಾಯರ್‌ ಬೋರೇಗೌಡ: ಮನೆ ಕೆಳಭಾಗದ ರಸ್ತೆಯಲ್ಲಿ 
8 |ವಾರ್ಡ್‌ ನಂ.08 ರ ಡಾ।| ಸಂಜಪ್ಪ ಬೀದಿ ಸೀನಪ್ಪ ಮನೆಯಿಂದ ಸ್ನೇಹೆ ಪ್ರಾವಿಷನ್‌ ಸ್ಫೋರ್‌ವರೆಗೆ 250 ಮೀ 
9 |ವಾರ್ಡ್‌ ನಂ.13 ರ ಗೂರನಹಳ್ಳಿ ಬಡಾವಣೆ ಅಂಗನವಾಡಿ ಮನೆಯಿಂದ, ಬಾವಿ ರಸ್ತೆ ಬಾಗೂರು ರಸ್ತೆ 500 ಮೀ 
ಸೃಶಾನಧವರಿಗೆ ಪಾಲಕ್ಷಮನೆಯಿಂದ 'ಶಾರದರವರ ಮನೆ ಎಲೆಕ್ಟ್ರಿಕಲ್‌ ಪುಟ್ಟರಾಜು ಮನೆಯಿಂದ ಮುಖ್ಯ 
10 ವಾರ್ಡ್‌ ಸೆಂ.23 ರ ಮಟನ್‌ ಮಾರ್ಕೆಟ್‌ ರಸ್ತೆ, ಸತ ಹೋಟೆಲ್‌ನಿಂದ ಪುಟ್ಟರಾಜಣ್ಣನ ಅಂಗಡಿಯವರೆಗೆ 100 ಮೀ 
11 |ವಾರ್ಡ್‌ ನಂ.10 ರ ನಾಗಸಮುದ್ರ ಲಸ್ತೆ ಜಾನಲ್‌ ಪಕ್ಕ ಲೋಕೇಶ್‌ರವರ ಮನೆ ಮನೆಯಿಂದ ವೆಂಕಟಪ್ಪ ಮನೆ,| , 3500ಮೀ 
ಇಂದ್ರೇಶ್‌ ಮನೆಯಿಂದ ವಿವೇಕನಂದ ಪಾರ್ಕ್‌ ವರೆಗೆ ಯು.ಜಿ.ಡಿ ಕಾಮಗಾರಿ, ಸಿ.ವಿ.ಮಂಜಪ್ನ ಸಮುದಾಯ ಭವನದ 
ಹಿಂಭಾಗ ನಾಗೇಂದ್ರನ ತೋಟದಿಂದ ರಾಜ್‌ ಕಾಲುವೆಯವರೆಗೆ ಪುಟ್ಟಬೋರಮ್ಮ ಕಲ್ಯಾಣಮಂಟಪದಿಂದ 
ಟೆಂಷಪೋದೇವರಾಜು ಮೆನಯವರಗೆ ಕೆ.ಇ.ಬಿ ಸ್ಟೇಷನ್‌ ಹಿಂಭಾಗ, ಉದಯಗಿರಿ: ಬಡಾವಣೆ “ದಾರಾಮು ಮನೆಯಿಂದ, 
ರಂಗಪ್ಪ ಆಟೋರಂಗಪ್ಪಮಸೆಯವರಗೆ ಸರ್ವೆಯರ್‌ ಹೇಮಂತ್‌ಕುಮಾರ್‌ ಮನೆಯಿಂದ ಕೆ.ಎಸ್‌.ಆರ್‌.ಟೆ.ಸಿ ಡ್ರೈ ವರ್‌ 
ಮನೆಯವರೆಗೆ, ಸಾಯಿಬಾಬ ದೇವಸ್ಥಾನದ ರಸ್ತೆ ಹಾಗೂ ಸರಸ್ಪತಿಪುರಂ ಬಡಾವಣೆಯ 
12 |ವಾರ್ಡ್‌ ನಂ.21 ರ ಕಂಚುಗಾರ ಬೀದಿ ಕಲೀಲ್‌ 'ಮಸೀದ ರಸ್ತೆ ಖಾನ್‌ ಸಾಭ್‌ ಮನೆ ಮುಂಭಾಗ ಬೆಸ್ತರ ಬೀದಿ, ಮಂಜು 200 ಮೀ 
ಮನೆ ಮುಂಭಾಗ, ವಳಗೇರಮ್ಮ ದೇವಸ್ಥಾನದ ಬೀದಿ, ಕೆರೆಬೀದಿ, ರಾಮಮಂದಿರ, ಬೀದಿಯಿಂದ ಮಾಜಿ ಅಧ್ಯಕ್ಷರು 
ಸಿ.ಜಿ.ಮಂಜಣ್ಣ ಮನೆಯವರೆಗೆ 
13 |ವಾರ್ಡ್‌ ನಂ.17 ರ ಅಕ್ರಮ್‌ ಬೇಕರಿ ರಸ್ತೆಯಿಂದ ಮಸೀದಿಯವರೆಗೆ, ಬಾಬು ರಸ್ತೆ ಅನ್ನುಬಾಯಿ ರವರ ಮನೆಯಿಂದ] .750ಮೀ 


ಸರ್ಕಾರಿ ಉರ್ದು ಶಾಲೆಯವರೆಗೆ, ಬೇಕರಿ ಬಾಬು ಮನೆಯಿಂದ ಬಾಗೂರು. ರಸ್ತೆ ಸಾಗರ್‌ ಚಿಕನ್‌ ಅಂಗಡಿಯವರೆಗೆ, 
ನ್ಯಾಷಿನಲ್‌ ಬೇಕರಿ ಹಿಂಭಾಗ, 


ವಾರ್ಡ್‌ ಮತ್ತು ಬಡಾವಣೆಗಳ ವಿವರ 


ಸೆ 
ಬಾಕಿ ಉಳಿದಿರುವ 
ಒಳಚರಂಡಿ 
ಕಾಮಗಾರಿಯ 
ವಿವರ 
ಮೀಟರ್‌ಗಳಲ್ಲಿ - 


14 


ವಾರ್ಡ್‌ ನಂ.06 ರ ಹೊಳೆನರಸೀಪುರ ರಸ್ತೆ ಧರ್ಮಪ್ಪ ಮನೆಯಿಂದ 'ಫಿಲ್ಪರ್‌ ಹೌಸ್‌ 1ನೇ ಕ್ರಾಸ್‌ ರವರೆಗೆ, 
ಡಿ.ಕಾಳೇನಹಳ್ಳಿ ಅಡ್ಡರಸ್ತೆಯಿಂದ ಸಟರಾಜು ರವರ ಮನೆಯವರೆಗೆ ಎಲ್‌.ಐ.ಜಿ:89 ರಿಂದ 109 ರವರೆಗೆ, 
ಯೋಗಚಾರ್‌ ಮನೆಯಿಂದ ಸಕ್ಕರೆ ಕಾರ್ಬನೆಯ ಕೊನೆಯ" ನಿವೇಶಸದವರೆಗೆ, ಸ್ಥಂಜೈಬಿಮನಗರದಿಂದ 
ಮಾರೇನಹಳ್ಳಿ ಗ್ರಾಮದಿಂದ ಅಜು ಬಾಜು ಮತ್ತು ಮಾಜಿ ಪುರಸಭಾ ಅಧ್ಯಕ್ಷರಾದ ರವೀಂದ್ರ ಮನೆ ಮುಂಭಾಗದಿಂದ 
ಮೈಸೂರು ರೋಡ್‌ ರವರೆಗೆ, ಶಾರದನಗರ 1ನೇ ಕ್ರಾಸ್‌ ರಂಗೇಗೌಡ ಲೇಜೌಟ್‌ ಹೆಚ್‌.ಎನ್‌ ಪುರ ರಸ್ತೆ ಹಾಗೂ 
ಕೋಟೆ ಚಂದ್ರೇಗೌಡ ಹೊಳೆನರಸೀಪುರ ರಸ್ತೆ, ಹೇಮಾವತಿ 33ನೇ ಡಿಸ್ಟಿಬ್ಯುಶನ್‌ ನಾಲೇಯವರೆಗೆ 


3500ಮೀ 


15 


ವಾರ್ಡ್‌ ನಂ.20 ರ ರೋಷನ್‌ ನಗರ ಮಾಜಿ ಸದಸ್ಯ ಆಫೀಜ್‌ ಸಾಹೇಬರ್‌ ಮನೆಯಿಂದ ಅಪ್ಪಾಜಣ್ಣ ಮನೆಯವರೆಗೆ 
ಅಮಾನಿಕೆರೆ ರಸ್ತೆಯವರೆಗೆ ಶಾಂತಿನಗರ ಪುನಿತ್‌ ಮನೆಯಿಂದ ಡೈರಿ ಯೋಗೇಶ್‌ ಮನೆಯವರೆಗೆ, ಮಾಜಿ ಪುರಸಭಾ 
ಸದಸ್ಯರಾದ ಜಿ. ತೆ. ಸೋಮಶೇಖರಯ್ಯ ಮನೆ ಹಿಂಭಾಗದಿಂದ ಬಾಗೂರು ರಸ್ತೆಯವರೆಗೆ ಕಾಳೇಗೌಡರ ತೋಟದಿಂದ 
ಸೀಮೆಂಟ್‌ ರಸ್ತೆಯವರೆಗೆ ಜಗಧೀಶ್‌ ಪುನೆಯಿಂದ ಅಮಾನಿಕೆರೆ ರಸ್ತೆಯವರೆಗೆ" 


1200 ಮಿೀ 


16 


ವಾರ್ಡ್‌ ನಂ.16 ರ ರುದ್ರಪ್ಪಗಲ್ಲಿ ಪಾಷರವರ ಮನೆಯಿಂದ ಬಾಗೂರು ರಸ್ತೆಯವರೆಗೆ ದಾಸರಗಲ್ಲಿ ಮಗ್ಗದ ಬೀದಿ 
ಗಾಣಿಗರ ಬೀದಿ ಮತ್ತು ಮಧ್ಯದಗಲ್ಲಿ ರಸ್ತೆಯಲ್ಲಿ 


600 ಮೀ 


17 


18 


19 


ವಾರ್ಡ್‌ ನಂ.19 ರೆ ಗಣೇಶ್‌ ನಗರ ಶ್ರೀದೇವಿಸಗರ ಸ್ಥಂಬೋರ್ಡ್‌ ಲಕ್ಷ್ಮಮ್ಮನವರ ಮನೆಯಿಂದ ಶಿವಣ್ಣ ಮನೆಯವರಿಗೆ 
ಬಾಗೂರು ರಸ್ತೆ ಅರಳಿಮರದಿಂದ ಗೂರನಹಳ್ಳಿ ಸ್ಮಶಾನದವರೆಗೆ 


ವಾರ್ಡ್‌ ನಂ.05 ರ ನರಸಣ್ಣ ಮಿಲ್‌ ಹಿಂಭಾಗ, ಸರ್ಕಾರಿ ಬಾಲಕೀಯರ ER ಪತರ, ಗಾ ವೆಂಕಟೇಶ್‌ 
ಮನೆಯಿಂದ, ರಾಜ್‌ಕಾಲುವವರೆಗೆ, ಎಸ್‌.ಬಿ.ಜಿ ಸ್ಕೂಲ್‌ ಹಿಂಭಾಗ ಡ್ರೈವರ್‌ ಪ್ರಸನ್ನ” ಮನೆಯ ಹತ್ತಿರ ಅಶ್ವಥ್‌ 
ಇಂಜಿನಿಯರ್‌ ಮನೆಯಿಂದ ತಹಸೀಲ್ದಾರ್‌ ಮನೆಯವರೆಗೆ ತಾಲ್ಲೂಕು ಆಫೀಸ್‌ “ಕ್ಯಾರ್ಬಿರ್ಸ್‌ ಹಿಂಭಾಗ, ಕೆ4ಬಿ 
ಶ್ಯಾರ್ಟರ್ಸ್‌ ಹಿಂಭಾಗ, PWD ಕ್ಯಾರ್ಟರ್ಸ್‌ .ಸವೋದಯ ಸ್ಕೂಲ್‌” ಹಿಂಟ್‌ ಮೋಹನ್‌ ಮಾಸ್ಟರ್‌ 'ಮನೆಯಿಂದ 
ತಗೆ ಮ್ಮ ಬಡಾವಣೆಗೆ ಹೋಗುವ ರಸೆಯವರಗೆ ಹಿಂಭಾಗ 

ವಾರ್ಡ್‌ ಸಂ.12 ಜಾನಕಮ್ಮ ಮನೆಯಿಂದ ' ಬೋರೇಗೌಡರ ಮನೆಯವರೆಗೆ, ಸಿ.ಕೆ.ಶಂಕರ್‌ ಮನೆಯಿಂದ 
ಬನ್ನಿಮಂಟಪದ ರಸ್ತೆಯವರೆಗೆ ಜಿಸಿ ಎಂ ರಸ್ತೆ ಕೋರ್ಟ್‌ ಹತ್ತಿರದಿಂದ ಯೋಗೇಶ್‌ ಪೆಟ್ರೋಲ್‌ ಬಂಕ್‌ ರವರೆಗೆ 


1000 ಮೀ 


700 ಮೀ: 


' 500ಮೀ 


೫23 


constructiop 
Mv 


| 
Koad works in ward 2.3.4,23 of bmroad lo eshhwara temple ganapathi pendal Boon 
PR A NN COM 
to bagoor road.chenclianagiri college keh quaters wad.Gandhjji bagur | - 
ನ್‌ ನ ” consrruction Work Conipleted 
ad to anganawadi 10 okkaligara samudaya bhavana. okigeranma 
ನ Mysore 
temp thei Glkies road RMC road Heusing roid ” 
ಇ 
Road works in vinod house to manjanns bose. Feertha hous Krishnegowda 
houseSridar  housc,gotlara  bccdhiadike gundappa.saibuaba  teniplc Boonua 
> poad.bramin hustcl road jayapal house.nysorc road sheshachala house Construction 52.3 Work Completed 
roadl.gangcgowila road, chasideanne angadi,dhananjsy ho; Mysore 
kumaranna house, press jayaram housc.mohankumar house 
in wad 910,11.12,13,14,15 of petrol bunk, venu house prabhu K 
- Ny Boomra 
housc.devarajanna lousc,chandregowda, house. Razhavanka house, Behind ¢ KN N 
- ನಔ K _ construction 48.00 37.1 Work Completed 
sbm.Manjanna houseramakrishna Jayoul slrikantaia house raod, Vijaya Mysoro 
K ARS » N Hl ¥SOr 
bank to gandhi cifele, santhensata, Gayathri talkies road K 
Road works iv ward 16,17,18.19,20,22.23 of aralepeier.Caanigare beech . 
" . _ Boomra 
$ suresh gowda,bagur road,doddamohalla.marigowda house, shanthinagar| , 
- ರ್‌ 4 ನ್‌ construction 44.0) 548 Work Completed 
biciyani naga house.valageramma temple, marikamba temple.bestara Mvsor 
* iysore 
beedhu.renukamba road ” 
Drain works fiom Sbclagola road to thimmajamma Bouse in ward FE, 
highschool coad.BMKoad.Nanjudappa hosue road, Natesh house. master Bopmra 
6 putaswamy housc.(agymma badavanc,chandrashekaraiatt Kumaraswaniy] construction 58.60 Work Completed 
ahousc, vasaathi channaiah nanjsiah suresh dinesh house, Al Mysore 
Colony, manjanna house jaynnima housé.ramachandru house 
Drain works in Ward 13 contractor tavi house 0 goornahatly manthi Boomra 
< A » VOM 
soadward 15 renuka nagar ganesha nagar {0 main road kg krishna - 
7 Bang EB N E N construction 50.73 31.02 Work Complcled 
houscvalageramma temple of ward 2) sweeper walony of ward 22School Mvsor 
AN . “Iysort 
compound, KRCircle 10 kercbeedhi doddamima temple road ಕ 
Dein works in ambika nagar of ward. sriramnagar gurubhavana,marigudi 
beedhi ward 3,ward ndS oF paapanna house, ward 6 of housing board sociely Boomra 
8 Jpcedhisanna craiah housenanckcre vatara.remamandic schoo road.annanpal construction 44.3} 13.93 Work Completed 
v inn: 
housc,loki viji dmase house raod, bendre road kruppuswamy housc.nanfappa Mysore 
venkatcsh housckushnashelly beehinanjuappa house road 
K Boonwa 
Rain water drain works in ward 58,23 of mysare road to lagyamma : _ 
9 5 N 4 construction 27.00 25.72 Wort, Completed 
badavane road.mysore road.renukamba road to bagur road 
- Mysore 
- Boomra - 
10. [Coneribuson of 3d stage drinking water to KUWSDL consiructio 214.00 214 Work Completed 
Mysore 
Total 637.50 


